ಕರ್ನಾಟಿಕ ವಿಧಾನಪರಿಷತ್ತು 


“ಚುಕೆ'ಗುತುತಿಲ್ಲದ ಪ್ರಶ್ನೆ ಸಂಖ್ಯೆ 


817. 


ಸದಸ್ಯರ ಹೆಸರು 


"ಶ್ರೀ ಪಲ.ಏಲ್‌. ಅನಿಲ್‌ ಕುಮಾರ್‌ 
(ಸೈಳೀಯ ಸಂಸ್ಥೆಗಳ ಕ್ಲೇತು 


| ಉತ್ತರಿಸುವ ದಿನಾಂಕ 15.03.2022 
ಉತ್ತರಿಸುವ ಸಚಿವರು [ಕೃಷಿ ಸಚಿವರು | 
Rಾ7T | ಈತರ iW | 
ಅ ಕೃಷಿ ಉತ್ಪನ್ನಗಳ ಹಾಗೂ ಕೃಷಿ ಕೃಷಿ ಉತ್ಪನ್ನಗಳಿಗೆ ಬೆಂಬಲ ಬಲೆಯನ್ನು ಕೇಂದ್ರ ಸರ್ಕಾರವು 
ನಿಗದಿಪಡಿಸತ್ತದೆ. ಕೇಂದ್ರ ಸರ್ಕಾರವು ಕನಿಷ್ಠ ಬೆಂಬಲ ಬೆಲೆಯನ್ನು 


| ಸರ್ಕಾರ 


| ನೀಡುವುದು; 
ಬೆಳೆಗಳ ಬೆಲೆ ನಿಗದಿಯನ್ನು | 
| / ಹಿಲಗಾರು ಹಂಗಾಮಿಗೆ ಮುಂಚಿತವಾಗಿ ಬೆಂಬಲ ಬೆಲೆಯನ್ನು ಘೋಷಿಸುತ್ತದೆ. 


| ಕೃಷಿ ಉತ್ಪನ್ನಗಳು ಕೇಂದ್ರ ಸರ್ಕಾರ ಘೋಷಿತ ಬೆಂಬಲ ಬೆಲೆಗಿಂತ ಕಡಿಮ 


ಬೆಳೆಗಳ ಬೆಲೆ ನಿಗಧಿಪಡಿಸುವ 
ಬಗ್ಗೆ ಸರ್ಕಾರ ಯಾವ ರೀತಿಯ 
ಕ್ರಮ ಕೈಗೊಳ್ಳಲಿದೆ; ಇದಕ್ಕಾಗಿ 
ಯಾವುದಾದರೂ 
ಆಯೋಗ/ಕಮಿಟಿ 
ರಚಿಸಿದೆಯೆ; 
ಸಂಪೂರ್ಣ 


ಹಾಗಿದ್ದಲ್ಲಿ 
"ಮಾಹಿತಿ 
ಇಲ್ಲವಾದಲ್ಲಿ, 


ಸರ್ಕಾರ ಹೇಗೆ ನಡೆಸುತದೆ; 
(ಮಾಹಿತಿ ನೀಡುವುದು) 


| ಸರ್ಕಾರ 


| ಆಯೋಗವು 


ಘೋಷಿಸುವ ಪೂರ್ವದಲ್ಲಿ, ಕೇಂದ್ರದ ಕೃಷಿ ವೆಚ್ಚ ಮತ್ತು ಬೆಲೆ ಆಯೋಗ 


{Commission on Agricultural Costs and Prices (CACP) ಸಂಸ್ಥೆಯು ಪ್ರಮುಖ 


ಕೃಷಿ ಹಾಗೂ ತೋಟಗಾರಿಕಾ ಉತ್ಪನ್ನಗಳ ರಾಜ್ಯವಾರು ಉತ್ಪಾದನಾ ವೆಚ್ಚದ | 
ಮಾಹಿತಿಯನ್ನು ಕ್ರೋಢಿಕರಿಸಿ. ಅವುಗಳ ಆಧಾರದ ಮೇಲೆ ಉತ್ಪಾದನಾ ವೆಚ್ಜ | 
| ರೈತ ಭರಿಸಿದ ಎಲ್ಲಾ ವೆಚ್ಚೆಗಳು ಮತ್ತು ಕುಟುಂಬದ ಶ್ರಮ) 
| ವೆಜ್ಜೆದ ಶೇ30 ರಷ್ಟು ಸೇರಿಸಿ ಬೆಂಬಲ ಬೆಲೆಯನ್ನು 


ಹಾಗೂ ಉತ್ಪಾದನಾ 
ಸರ್ಕಾರಕ್ಕೆ 
ಶಿಫಾರಸ್ಸು ಮಾಡುತ್ತದೆ. ಈ ಆಧಾರದ ಮೇಲೆ ಕೇಂದ್ರ ಸರ್ಕಾರವು ಮುಂಗಾರು 


ಕೇಂದ್ರ 


ದರದಲ್ಲಿ ಮಾರಾಟವಾಗುವ ಸಂದರ್ಭಗಳಲ್ಲಿ. ಕೇಂದ್ರ ಸರ್ಕಾರದ 
ಅನುಮತಿಯೊಂದಿಗೆ ಬೆಂಬಲ ಬೆಲೆ ಯೋಜನೆಯಲ್ಲಿ ಉತ್ಪನ್ನಗಳನ್ನು 
ಖರೀದಿಸಲು ಕ್ರಮ ವಹಿಸಲಾಗುತ್ತದೆ. 


ಸಾಮಾನ್ಯವಾಗಿ ಕೊಯಿಲು ಸಮಯದಲ್ಲಿ ಕೃಷಿ ಉತ್ಪನ್ನಗಳ ಬೆಲೆ ಕೇಂದ್ರ | 
ಬೆಲೆಯಲ್ಲಿ 


ಘೋಷಿತ ಬೆಂಬಲ ಬೆಲೆಗಿಂತ ಕಡಿಮೆ 
ಖೂಾಲಾಟವಾಗುತ್ತಿರುವ ಸಂದರ್ಭಗಳಲ್ಲಿ ಅಂತಹ ಉತ್ಪನ್ನಗಳನ್ನು ಬೆಲಬಲ 
ಚೆಲೆಯಲ್ಲಿ ಖರೀದಿಸುವ ಬಗ್ಗೆ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿನ ಜಿಲ್ಲಾ ಟಾಸ್ಕ್‌ 
ಫೋರ್ಸ್‌ ಸಮಿತಿಯ ಸಭೆ ಜರುಗಿಸಿ ನಡವಳಿಯನ್ನು 
ಕಳುಹಿಸಿಕೊಡುತ್ತದೆ. ಸದರಿ ನಡಖಳಿಗಳ ಆಧಾರದ ಮೇಲೆ ಬೆಲೆ ಸ್ಥಿರೀಕರಣ 
ಸಜಿವ ಸಂಪುಟ ಉಪ ಸಮಿತಿಯು ತೀರ್ಮಾನವನ್ನು ಕೈಗೊಳ್ಳುತ್ತದೆ. ಸದರಿ 
ತೀರ್ಮಾನದ ಆಧಾರದ ಮೇಲೆ ರಾಜ್ಯ ಸರ್ಕಾರವು ಕೇಂದ್ರ 
ಉತ್ಪನ್ನವನ್ನು ಬೆಂಬಲ ಬೆಲೆಯಲ್ಲಿ ಖರೀದಿಸಲು ಅನುಮತಿ ಪಡೆದ ನಂತರ 
ಕೇಂದ್ರ ಖರೀದಿ ಸಂಸ್ಥೆಗಳು ರಾಜ್ಯ ಖರೀದಿ ಸಂಸ್ಥೆಗಳ ಸಹಕಾರದೊಂದಿಗೆ 
ಉತ್ಪನ್ನವನ್ನು ಬೆಂಬಲ ಬೆಲೆಯಲ್ಲಿ ಖರೀದಿಸುತ್ತವೆ. 


ರಾಜ್ಯದಲ್ಲಿ ಕೃಷಿ ಹಾಗು ತೋಟಗಾರಿಕಾ ಬೆಳಗಳ ಉತ್ಪಾದನಾ ವೆಚ್ಚವನ್ನು | 
| ವೈಜ್ಞಾನಿಕವಾಗಿ ಲೆಕ್ಕಾಚಾರ ಹಾಕಿ ಸರ್ಕಾರಕ್ಕೆ ಸೂಕ್ತ ಶಿಪಾರಸ್ಸು ಮಾಡುವ 


ಸಲುವಾಗಿ ಕರ್ನಾಟಿಕ ಕೃಷಿ ಬೆಲೆ ಆಯೋಗವನ್ನು ರಚಿಸಲಾಗಿದೆ. ಕೃಷಿ ಬೆಲೆ 
2014 ಜೂನ್‌ ಮಾಹೆಯಿಂದ  ಕಾರ್ಯನಿರ್ವಹಿಸುತ್ತಿದೆ. 


\ 
ಸರ್ಕಾರಕ್ಕೆ 


ಸರ್ಕಾರಕ್ಕೆ | 


ಶ್ರೀ ಹನುಮನಗೌಡ ಬೆಳಗುರ್ಕಿ ಇವರು ಆಯೋಗದ: ಅಧ್ಯಕ್ಷರಾಗಿರುತ್ತಾರೆ. 
ಸರ್ಕಾರದ ಪುಧಾನ ಕಾರ್ಯದರ್ಶಿಗಳು, ಕೃಷಿ ಇಲಾಖೆ ಮತ್ತು ಸರ್ಕಾರದ-ಪ್ರಧಾನ | 
ಕಾರ್ಯದರ್ಶಿಗಳು, ಸಹಕಾರ ಇಲಾಖೆ ಇವರು: ಆಯೋಗದ ಸದಸ್ಯರಾಗಿರುತ್ತಾರೆ. 
ಆಯೋಗದಲ್ಲಿ ಇಬ್ಬರು ಅಧಿಕಾರೇತರ ಸದಸ್ಯರಿಗೆ ಅವಕಾಶ. ಕಲ್ಸಿಸಲಾಗಿದ್ದು, 
ಪ್ರಸ್ತುತ ದಿನಾಂಕ 09-03-2022ರ ಸರ್ಕಾರದ ಆದೇಶದಲ್ಲಿ ಶ್ರೀ ಕೃಷ್ಣೇಗೌಡ ಬಿನ್‌ 
ಲೇಟ್‌ ಟಿ. ಟೆ. ಕರಿಗೌಡ, ಶಾಂತಿನಗರ, ಹಾಸನ ರವರನ್ನು ಪೈಷಿ ಬೆಲೆ ಆಯೋಗದ 
ಅಧಿಕಾರೇತರ ಸದಸ್ಯರನ್ನಾಗಿ ನೇಮಿಸಿ ಆದೇಶಿಸಲಾಗಿದೆ. 

ಆಯೋಗವು ರಾಜ್ಯದ ಪ್ರಮುಖ ಕೃಷಿ / ತೋಟಗಾರಿಕಾ ಉತ್ಪನ್ನಗಳ ಉತ್ಪಾದನಾ 
ಖೆಚ್ಚಿವನ್ನು ಕೃಷಿ ಹಾಗೂ ತೋಟಗಾರಿಕಾ ವಿಶ್ವವಿದ್ಯಾಲಯಗಳ ಸಹಯೋಗದಲ್ಲಿ 
ರೈತರ ಸಹಭಾಗಿತ್ವದಲ್ಲಿ ವೈಜ್ಞಾನಿಕವಾಗಿ ಲೆಕ್ಕಾಚಾರ ಹಾಕಿ ಸರ್ಕಾರಕ್ಕೆ ವರದಿ 
ಸಲ್ಲಿಸುತ್ತಿದೆ. "ಅದರನ್ವಯ ರಾಜ್ಯ ಸರ್ಕಾರದಿಂದ ಕೇಂದ್ರ ಸರ್ಕಾರಕ್ಕೆ ಬೆಂಬಲ 
ಬೆಲೆ ವನಿಗಧಿಪಡಿಸಲು ಸೂಕ್ತ ಶಿಫಾರಸ್ಸು ಮಾಡಲಾಗುತದೆ. ಅವಶ್ಯಕ 
ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ಘೋಷಿತ ಬೆ೦ಬಲ ಬೆಲೆಯು ರಾಜ್ಯದ ರೈತರಿಗೆ 
ಲಾಭದಾಯಕವಾಗದ ಸಂದರ್ಭಗಳಲ್ಲಿ ಬೆಲೆ ಸ್ಥಿರೀಕರಣ ಸಚಿವ ಸಂಪುಟ ಉಪ 
ಸಮಿತಿಯು ರಾಜ್ಯ ಸರ್ಕಾರದ ಪ್ರೋತ್ಸಾಹ ಧನ ನೀಡಲು ತೀರ್ಮಾನಿಸುತ್ತದೆ. 


ಆ) 


Scale of finance ಕೃಷಿಗೆ 


| ಸ೦ಬಂಧಿಸಿದಂತೆ (Relate to 


Agriculture) ಎಂದರೇನು; 
(ಪೂರ್ಣ ಮಾಹಿತಿ 
[ನೀಡುವುದು 
ವಿಗದಿಪಡಿಸುವಲ್ಲಿ 


ಇದರ 


' “ಪಾತ್ರಬೇನು; 


ಬೆಲೆ - 


Scale of Finance ಐ೦ದರೆ ರಾಜ್ಯದ ಎಲ್ಲಾ ರೀತಿಯ ಬ್ಯಾಂಕುಗಳು ಮತ್ತು 
ಸಹಕಾರ ಸಂಘಗಳು ರೈತರಿಗೆ ಬೆಳೆ ಸಾಲ ವಿತರಿಸಲು ರಾಜ್ಯ ಮಟ್ಟದ 
ತಾಂತ್ರಿಕ ಸಮಿತಿಯು ಪ್ರತಿ ಬೆಳೆಗೆ ಒಂದು ಎಕರೆಗೆ ನಿಗದಿಪಡಿಸಿದ ಸಾಲದ 
ಮಿತಿಯಾಗಿರುತ್ತದೆ. | | 
ನಬಾರ್ಡ ಸುತ್ತ್ರೋಪೆ ಯನ್ನ್ವಯ ಪ್ರತಿ ಚಳಿಗೌಸಾಲದ ಮಿತಿಯನ್ನಾ' 
ಉತ್ಪಾದನಾ ವೆಚ್ಚ, ಉತ್ಪಾದಕತೆ'ಮೆತ್ತು ಉತ್ಪನ್ನದ ಮಾರುಕಟ್ಟೆ ದರವನ್ನು 
ಆಧರಿಸಿ ನಿಗಧಿಪಡಿಸಲಾಗುತ್ತಿದೆ: | 

ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ `ಕೃಷಿ ಮತ್ತು: ಪೂರಕ ಇಲಾಖೆಗಳ | 
ಜಿಲ್ಲಾ ಮಟ್ಟಿದ ಅಧಿಕಾರಿಗಳು, - ಲೀಡ್‌ ಬ್ಯಾಂಕ್‌ ವ್ಯವಸ್ಥಾಪಕರು, 
ನಬಾರ್ಡ್‌ನ ಜಿಲ್ಲಾ ಪ್ರಬಂಧಕರು, ಪ್ರಮುಖ .ಸರ್ಕಾರೇತರ ಸಂಸ್ಥೆಗಳ 
ಪ್ರತಿನಿಧಿಗಳು ಮತ್ತು ಪ್ರಗತಿಪರ ರೈತರನ್ನೊಳಗೊಂಡಂತೆ ಡಿಸಿಸಿ ಬ್ಯಾಂಕಿನ 
ಮುಖ್ಯ- ಕಾರ್ಯನಿರ್ಪ್ವ ಹಹಾಧಕಾರಗಳು ಸದಸ್ಯ ಕಾರ್ಯದರ್ಶಿಯಾಗಿರುವ 
ಜಿಲ್ಲಾ ಮಟ್ಟಿದ ತಾ೦ತಿಕ ಸಮಿತಿ ಸಭೆಯಲ್ಲಿ ಪ್ರತಿ ಬೆಳೆಗೆ Scale of Finance 
ವಮಿತಿಯನ್ನು ನಿಗಧಿಪಡಿಸಿ ರಾಜ್ಯ ಮಟ್ಟದ ಸಮಿತಿಗೆ ಸಲ್ಲಿಸಲಾಗುತ್ತಿದೆ. 

ಸರ್ಕಾರದ ಪ್ರಧಾನ ಕಾರ್ಯದರ್ಶಿ, ಕೃಷಿ ಇಲಾಖೆಯವರ 
ಅಧ್ಯಕ್ಷತೆಯಲ್ಲಿ, ಕೃಷಿ ಮತ್ತು ಪೂರಕ ಇಲಾಖೆಗಳ ಇಲಾಖಾ 
ಮುಖ್ಯಸ್ಥರುಗಳು, ಆರ್‌. ಬಿ. ಐ ನ ಪ್ರಾದೇಶಿಕ ನಿರ್ದೇಶಕರು, ನಬಾರ್ಡ್‌ನ 
ಮುಖ್ಯ ಪ್ರಬಂಧಕರು, ರಾಜ್ಯ ಬ್ಯಾಂಕರ್ಸ್‌ ಸಮಿತಿಯ ಸಂಚಾಲಕರು, 
ಅಪೆಕ್ಸ್‌ ಬ್ಯಾಂಕ್‌ನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಸದಸ್ಯ 
ಕಾರ್ಯದರ್ಶಿಯಾಗಿರುವ ರಾಜ್ಯ ಮಟ್ಟಿದ ತಾಂತ್ರಿಕ ಸಮಿತಿಯಲ್ಲಿ ಪ್ರತಿ 
ಬೆಳಿಗೆ ಸಾಲದ ಮಿತಿಯನ್ನು ನಿಗದಿಪಡಿಸಿ ಅಧಿಸೂಚಿಸಲಾಗುತ್ತದೆ. 

ಬ್ಯಾಂಕುಗಳು ಮತ್ತು ಸಹಕಾರ ಸಂಘಗಳು ರೈತರು ಹೊಂದಿದ ಒಟ್ಟು | 
ಭೂಹಿಡುವಳಿ, ಬೆಳೆಯುವ ಬೆಳೆ ಮತ್ತು 5ca| ೦! Financ : ಆಧಾರವಾಗಿ 
ಗರಿಷ್ಟ ಸಾಲವನ್ನು ವಿತರಿಸಬೇಕಿರುತ್ತದೆ. 


“ಅಲ್ಲಾ ಮಟ್ಟದಲ್ಲಿ 

"ಬೆಳ ಹಾಗೂ ಪ 
ನಗಳ ಚೆ 
ನಿಗೆದಿಪಡಿಸಲು .ಸರ್ಕಾಡಿ| 
| ಯಾಪುದಾದರೂ ಸಮಿತಿ 
| ರಚಿಸಿದೆಯೇ: ಹೌದಾದಲ್ಲಿ, 


ಜಿಲ! ಹ 
(ಶಿ ನ 


gl 


ಸಮಿತಿಯಲ್ಲಿ ಬರುವ 

| ಸದಸ್ಯರುಗಳು ಯಾರ್ಯಾರು; 

| ಜಿಲ್ಲಾ ಮಟ್ಟಿದ | 
| ಸಮಿತಿಯನ್ನು ತೆಗೆದು ಹಾಕ | 
"ಸರ್ಕಾರ ರಾಜ್ಯಮಟ್ಟದ | 
' ಸಮಿತಿಯನ್ನು ರಚಿಸಲು! 


| ಕಾರಣಿವೇನು? (ಸಂಪೂರ್ಣ 
| ಮಾಹಿತಿ ನೀಡುವುದು. . 


ಸ೦ಖ್ಯೆ: ASRI-ACT/57/2022 


1 ಜಿಲ್ಲಾಮಟ್ಟದಲ್ಲಿ ಕೃಷಿ ಬೆಳೆಯ ಹಾಗೂ ಕೃಷಿ ಉತ್ಪನ್ನಗಳ ಬೆಲೆ ವಿಗದಿಪಡಿಸಲು | 
1 ಷರ್ಕಾರ ಯಾವುದೇ ಕಮಿಟಿ ರಚಿಸಿರುವುದಿಲ್ಲ. 


